KN AE ER 
ಮಿ 
% ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 293 _ 
ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ | 
| (ವಿಧಾನ ಸಭೆಯಿಂದ ಚುನಾಯಿತರಾದವರು) 
' ಉತ್ತರಿಸಬೇಕಾದ ದಿನಾಂಕ 22.09.2020. 


| ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಪ್ರಶ್ನೆ 


ಉತ್ತರ 


| ಸಾಗಾಣಿಕೆಯಲ್ಲಿ ವೇ ಬಿಲ್‌ 
ದುರ್ಬಳಕೆಯಾಗಿರುವುದು ಸರ್ಕಾರದ. 
ಗಮನಕ್ಕೆ ಬಂದಿದೆಯೇ. 


ರಾಜ್ಯದಲ್ಲಿ ಅಕ್ರಮ . ಮರಳು 
[as 


ರಾಜ್ಯದಲ್ಲಿ  ಉಪಖನಿಜಗಳ ಸಾಗಾಣಿಕೆ ವಾಹನಗಳ 
ಪರಿಶೀಲನೆ ಸಂದರ್ಭದಲ್ಲಿ ಗಣಿಕಿಕೃತ ಖನಿಜ ಸಾಗಾಣಿಕೆ 
ಪರವಾನಿಗಳು ದುರ್ಬಳಕೆಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. 


2018-19 ಮತ್ತು 2019-20 ನೇ. ಸಾಲಿನಲ್ಲಿ ಒಂದು 
ಪರವಾನಿಗೆಯಡಿ ಒಂದಕ್ಕಿಂತ ಹೆಚ್ಚು ಮರಳು ಸಾಗಾಣಿಕೆ 
ಮಾಡಿದ 694 ವಾಹನಗಳಿಂದ ರೂ, 88.17 ಲಕ್ಷ ದಂಡ ವಸೂಲಿ 
ಮಾಡಲಾಗಿರುತ್ತದೆ. 13 ಪ್ರಕರಣಗಳಿಗೆ ಸಂಬಂಧಿಸಿದಂತೆ, 
ಸಂಬಂಧಪಟ್ಟ ಪೊಲೀಸ್‌ ಠಾಣೆಗಳಲ್ಲಿ ಹಾಗೂ 
ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನು 
ದಾಖಲಿಸಲಾಗಿರುತ್ತದೆ. ಮುಂದುವರೆದು, ರಾಜ್ಯದಲ್ಲಿ 3 ನಕಲಿ 
ಪರವಾನಿಗೆಗಳನ್ನು ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದ್ದು, 
ಸಂಬಂಧಪಟ್ಟ ಪೊಲೀಸ್‌ ಠಾಣೆಗಳಲ್ಲಿ. ಮೊಕದಮ್ಮೆಗಳನ್ನು 


ದಾಖಿಲಿಸಲಾಗಿರುತ್ತದೆ. 


(ಆ) 


ಅಕ್ರಮ ಮರಳು ಸಾಗಾಣಿಕೆ 
ಮಾಡುವವರಿಂದ ಈವರೆವಿಗೂ ಎಷ್ಟು 
ದಂಡ ವಸೂಲಾಗಿದೆ; ಹಾಗೂ 
ಇಲ್ಲಿಯವರೆಗೂ ಎಷ್ಟು 
ಮೊಕದ್ದಮೆಯನ್ನು 
ದಾಖಲಿಸಿಕೊಳ್ಳಲಾಗಿದೆ: 


ಜಿಲ್ಲಾ ಹಾಗೂ ತಾಲೂಕು ಮರಳು ಸಮಿತಿಯ ಸದಸ್ಯ 
ಇಲಾಖೆಗಳಿಂದ ಅನಧಿಕೃತ 'ಮರಳು ಸಾಗಾಣಿಕೆ ಮಾಡುವವರ 
ವಿರುದ್ದ ನಿಯಮಾನುಸಾರ ಕಟ್ಟು ನಿಟ್ಟಿನ ಕ್ರಮ 
ಕೈಗೊಂಡಿದ್ದು, 2014-15 ನೇ ಸಾಲಿನಿಂದ 2019-20 ನೇ 
ಸಾಲಿನ: ವರೆಗೆ ಅನಧಿಕೃತ ಮರಳು ಗಣಿಗಾರಿಕೆ 
ಚಟುವಟಕೆಗಳಡಿಯಲ್ಲಿ ಸಂಗ್ರಹಿಸಲಾದ ದಂಡ ಮೊತ್ತ 
ಹಾಗೂ ಸಂಬಂಧ ಪಟ್ಟ ನ್ಯಾಯಲಯ ಹಾಗೂ ಪೋಲಿಸ್‌ 
ಠಾಣೆಗಳಲ್ಲಿ ದಾಖಲಿಸಲಾದ "ಮೊಕದ್ದಮೆ ವಿವರಗಳು 


ಅನುಬಂಧ-4 ರಲ್ಲಿ ಲಗತ್ತಿಸಿದೆ. 


-2- 


(ಇ) 


ಸರ್ಕಾರ ಕೈಗೊಂಡ ಕ್ರಮಗಳೇನು. 


ಮರಳು ಸಾಗಾಣಿಕೆ ಅಕ್ರಮ ತಡೆಗಟ್ಟಲು 


ರಾಜ್ಯದಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ ಚಟುವಟಿಕೆಗಳನ್ನು 
ನಿಯಂತ್ರಿಸಲು ಸರ್ಕಾರದಿಂದ ಈ ಕೆಳಕಂಡಂತೆ ಕ್ರಮ 
ವಹಿಸಲಾಗಿರುತ್ತದೆ. 


ಅನಧಿಕೃತ ಮರಳು ಗಣಿಗಾರಿಕೆ, ದಾಸ್ತಾನು, ಸಾಗಾಣಿಕೆಯನ್ನು 
ತಡೆಗಟ್ಟಲು ಆಯಾ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ಜಿಲ್ಲಾ ಮರಳು. ಸಮಿತಿ ಹಾಗೂ ಉಪವಿಭಾಗಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ - ತಾಲ್ಲೂಕು ಮರಳು ಸಮಿತಿಯನ್ನು 
ರಚಿಸಲಾಗಿರುತ್ತದೆ. 

ಮೇಲ್ಕಂಡ ಸಮಿತಿಯಲ್ಲಿ ಕಂದಾಯ, ಪೊಲೀಸ್‌, ಅರಣ್ಯ, 
ಲೋಕೋಪಯೋಗಿ, ಜಿಲ್ಲಾ ಪಂಚಾಯತ್‌, ಗಣಿ ಮತ್ತು 


ಭೂವಿಜ್ಞಾನ ಹಾಗೂ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು. 


ಸದಸ್ಯರುಗಳಾಗಿರುತ್ತಾರೆ. ಸದರಿ ಇಲಾಖೆಗಳ ಅಧಿಕಾರಿಗಳಿಗೆ 
ಅನಧಿಕೃತ ಮರಳು ಗಣಿಗಾರಿಕೆ ಚಟುವಟಿಕೆಗಳನ್ನು ತಡೆಯಲು 
ಗಣಿ ಮತ್ತು ಖನಿಜ(ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ 
1957ರ ಕಲಂ 4(1),.4(1-A) ಮತ್ತು ಕಲಂ 21 ಮತ್ತು 
22ರಡಿಯಲ್ಲಿ ಹಾಗೂ ಕರ್ನಾಟಕ ಉಪ ಖನಿಜ (ತಿದ್ದುಪಡಿ) 


ರಿಯಾಯಿತಿ ನಿಯಮಾವಳಿ 1994ರ ನಿಯಮ 31-ಣರ ಉಪ, 


ನಿಯಮ 13 ರಡಿಯಲ್ಲಿ ಸಂಬಂಧಪಟ್ಟ ಪೊಲೀಸ್‌ 
ಠಾಣೆಗಳಲ್ಲಿ ಹಾಗೂ ನ್ಯಾಯಾಲಯಗಳಲ್ಲಿ ಮೊಕದ್ದಮೆ 
ದಾಖಲಿಸಲು ಅಧಿಕಾರ ಪ್ರತ್ಯೋಜಿಸಲಾಗಿರುತ್ತದೆ. 

ಅನಧಿಕೃತ ಮರಳು  ಗಣಿಗಾರಿಕೆ/ಸಾಗಾಣಿಕೆಯನ್ನು 
ನಿಯಂತ್ರಿಸಲು ಜಿಲ್ಲಾ ಮರಳು ಉಸ್ತುವಾರಿ ಸಮಿತಿಗಳಿಂದ 
ರಾಜ್ಯದಲ್ಲಿ ಆಯಾಕಟ್ಟಿನ ಪ್ರದೇಶಗಳಲ್ಲಿ ಮರಳು ತನಿಖಾ 
ಠಾಣೆಗಳನ್ನು ತೆರೆದು ಕಾರ್ಯ ನಿರ್ವಹಿಸಲಾಗುತ್ತಿದೆ. ಅಲ್ಲದೆ 
ಆಯಾ ಜಿಲ್ಲಾ ವ್ಯಾಪ್ತಿಗಳಲ್ಲಿ ಜಿಲ್ಲಾ ಹಾಗೂ ತಾಲ್ಲೂಕು 
ಮಟ್ಟದ ಚಾಲಿತ ದಳವನ್ನು ರಚಿಸಿಕೊಂಡು ಅನಧಿಕೃತ 
ಮರಳು ಗಣಿಗಾರಿಕೆ! ಸಾಗಾಣಿಕೆಯನ್ನು ನಿಯಂತ್ರಿಸಲಾಗುತ್ತಿದೆ. 


ಮೇಲ್ಕಂಡಂತೆ, ರಾಜ್ಯದಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ 


ಚಟುವಟಿಕೆಗಳನ್ನು ನಿಯಂತ್ರಿಸಲು ಕ್ರಮವಹಿಸಲಾಗಿರುತ್ತದೆ. 


ಸಂಖ್ಯೆ: ಸಿಐ 460 ಎಂಎಂಎನ್‌ 2020 


ಗಣಿ ಮತ್ತು ಬೊವಿಜ್ಞಾ ನ ಸಚಿವರು 
NS ಸಿ.ಸಿ. ಪಾಟೀಲ 


# ಹುತ್ತು ಭೂನಿಜ್ಞಾನ ಸಚಿವರು 


ಯ 
pe 


ನ.ಮೆಸಬಭೆ )) 


ಸ 
ಅನಧಿಕೃತ ಮರಳು ಚಟುವಟಿಕೆ ವಿರುದ್ಧ ವಿಧಿಸಿದ ದಂಡ ಮತ್ತು ಮೊಕದ್ದಮೆ ದಾಖಲಿಸಿರುವ ವಿವರ 
2014-15 
ಕ. ಸಂ. ಪ್ರಕರಣಗಳ ವಿವರ ಪ್ರಕರಣಗಳ ಸಂಖ್ಯೆ | ದಂಡ (ರೂ. ಲಕ್ಷಗಳಲ್ಲಿ) | ದಾಖಲಿಸಿದ ಎಫ್‌.ಐ.ಆರ್‌. 
[| ಅನಧಿಕೃತ ಮರಳು ಗಣಿಗಾರಿಕೆ 330 53,10 39 
2 ಅನದಿಕೃತ ಮರಳು ಸಾಗಾಣಿಕೆ 12431 712.27 1594 
"13 ಅನಧಿಕೃತ ಮರಳು ದಾಸ್ತಾನು 365 558.04 65 
y 4 ಫಿರ್‌ ಮರಳು 239 2.25 171 
ಒಟ್ಟು 13365 2325.66 1872 
2015-16 
ಕ್ತ ಸಂ. ಪ್ರಕರಣಗಳ ವಿವರ ಪ್ರಕರಣಗಳ ಸಂಖ್ಯೆ ದಂಡ-(ರೂ. ಲಕ್ಷಗಳಲ್ಲಿ) | ದಾಖಲಿಸಿದ ಎಫ್‌.ಐ.ಆರ್‌ 
| |ಅನಧಿತೃತ ಮರಳು ಗಣಿಗಾರಿಕೆ 619 65.70 233 
2 ಅನಧಿಕೃತ ಮರಳು ಸಾಗಾಣಿಕೆ $409 1161.30 3473 
3 ಅನಧಿಕೃತ ಮರಳು ದಾಸ್ತಾಮ 163 36.24 49 
4 ತಿ ಲ್ಪರ್‌ ಮರಳು 152 2.52 133 
ಒಟ್ಟು 9343 1265.76 3888 
2016-7 
ತ್ರ ಸಂ. ಪ್ರಕರಣಗಳ ವಿವರ ಪ್ರಕರಣಗಳ ಸಂಖ್ಯೆ ದಂಡ (ರೂ. ಲಕ್ಷಗಳಲ್ಲಿ) ದಾಖಲಿಸಿದ ಎಫ್‌.ಐ.ಆರ್‌. 
; ರೃಗಳಲ್ಲ 
| ಅನಧಿಕೃತ ಮರಳು ಗಣಿಗಾರಿಕೆ 660 47.11 539 
2 ಅನಧಿಕೃತ ಮಲಳು ಸಾಗಾಣಿಕೆ 17035 688.14 2704 
3 ಅನಧಿಕೃತ ಮರಳು ದಾಸ್ತಾನು 152 450.20 109 
4 ಫಿಲರ್‌ ಮರಳು 121 22.45 tlt 
ಒಟ್ಟು 7968 1213.90 3553 
2017-18 
ಕ್ರಸಂ ಪ್ರಕರಣಗಳ ವಿವರ ಪ್ರಕರಣಗಳ ಸಂಖ್ಯೆ ದಂಡ (ರೂ. ಲಕ್ಷಗಳಲ್ಲಿ) ದಾಖಲಿಸಿದ ಎಫ್‌.ಐ.ಆರ್‌. 
1 ಅನಧಿಕೃತ ಮರಳು ಗಣಿಗಾರಿಕೆ 286 191.43 159 
4+ 
2 ಅನಧಿಕೃತ ಮರಳು ಸಾಗಾಣಿಕೆ 3600 666.53 2427 
3 ಅವಧಿಕೃತ ಮರಳು ದಾಸ್ತಾನು 85 1211.07 77 
4 ಫಿಲ್ಪರ್‌ ಮರಳು 36 4.33 29 
ಒಟ್ಟು 4007 2073.36 2692 


2018-19 
ಕ್ರ ಸಂ ಪ್ರಕರಣಗಳ ವಿವರ ಪ್ರಕರಣಗಳ ಸಂಖ್ಯೆ :| ದಂಡ (ರೂ. ಲಕ್ಷಗಳಲ್ಲಿ) | ದಾಖಲಿಸಿದ ಎಫ್‌.ಐ.ಆರ್‌ 
| 
|, 
| ಅನಧಿಕೃತ ಮರಳು ಗಣಿಗಾರಿಕ 191 54.62 106 
2 |ಆನಧಿಕೃತ ಮರಳು ಸಾಗಾಣಿಕೆ | 3361 375.57 2584 
3 |ಅನಧಿಕೃತ ಮರಳು ದಾಸ್ತಾನು 284 479.29 176 
4 |ಫಿಲರ್‌ ಮರಳು 33 0.90 27 
ಒಟ್ಟು 3869 910.38 2893 
2019-20 
ಕ್ಯ ಸಂ ಪ್ರಕರಣಗಳ ವಿವರ ಪ್ರಕರಣಗಳ ಸಂಖ್ಯೆ | ಡಂಡ (ರೂ. ಲಕ್ಷಗಳಲ್ಲಿ) | ದಾಖಲಿಸಿದ ಎಫ್‌.ಐ.ಆರ್‌. 
| [ಅಕಧಿಕೃತ ಮರಳು ಗಣಿಗಾರಿಕೆ 240 128.81 106 
2 |ಅನಧಿಕೃತ ಮರಳು ಸಾಗಾಣಿಕೆ 2676 271.01 1866 
3 ಅನಧಿಕೃತ ಮರಳು ದಾಸ್ತಾನು 27 52.75 113 
4 [ ಮರಳು 6 | 9.00 5 
3193 452.57 2090 


CX GO MAN UUW 


